ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ಶಿಳ ಎಂ.ಎಲ್‌.ಅನಿಲ ಕುಮಾರ್‌ (ಸ್ನ್ಮಭೀಯ 

ಸಂಸ್ಥೆಗಳ ಕೇತು 

ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 027 

ಉತ್ತರಿಸಬೇಕಾದ ದಿನಾಂಕ 15.02.2022 

ಉತ್ತರಿಸಬೇಕಾದ ಸಚಿವರು ನಗರಾಭಿವೃದ್ದಿ ಸಚಿವರು 

೫ ಪ್ರಶ್ನೆ ಉತ್ತರ 

`ಅ''[ಬಂಗಾರಪೇಟಿ | CER oo oo 

ಕೋಲಾರ, ಮತ್ತು 

ಮಾಲೂರು | 

ಮ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಯರಗೋಳ್‌ ಗ್ರಾಮದ 

Se ನಿಗಾ ಬಳಿ ಅಣೆಕಟ್ಟನ್ನು ನಿರ್ನ್ಬಿಸಲಾಗುತಿರುವ ಯೋಜನೆಯ | 

EEE ಉದ್ದೇಶ, ಕೋಲಾರ, ಮಾಲೂರು, ಬಂಗಾರಪೇಟೆ ಮತ್ತು 
ಸ | ಮಾರ್ಗ ಮಧ್ಯದ 45 ಗ್ರಾಮಗಳ ಜನತೆಗೆ ' ಕುಡಿಯುವ 

ಈ ರಸ್‌ ನೀರು ಒದಗಿಸುವುದಾಗಿರುತದೆ 

ಯೋಜನೆಯ Sa 

ಉದ್ದೇಶಗಳೇಮ; 

(ವಿವರಗಳನ್ನು 

ನೀಡುವುದು) 

೮ le ಯೋಜನೆ | ಅ) ಮೊದಲನೇ ಹಂತದ ಕಾಮಗಾರಿಗಳು: 500 
ಪ್ರಾರಂಭವಾಗಿನಿಂದ ಎಂ.ಸಿ.ಎಫ್‌.ಟೆ ಸಾಮರ್ಥ್ಯದ ಅಣೆಕಟ್ಟು ನಿರ್ಮಾಣ, 
ಇದೂವರೆವಿಗೂ ಪೂರಕ ಕಾಮಗಾರಿಗಳ ಹಾಗೂ ಭೂಸ್ವಾಧೀನ ವೆಚ್ಚ 
ಸರ್ಕಾರವು. ವೆಚ್ಚ ಒಳಗೊಂಡಂತೆ ಇದೂವರೆಗಿನ ವೆಚ್ಚ ರೂ.159.98 
ಮಾಡಲಾಗಿರುವ ಕೋಟಿಗಳು. 
ಹಣ ಎಷ್ಟು; (ರಾಜ್ಯ | ಆ) ಎರಡನೇ ಹಂತದ ಕಾಮಗಾರಿಗಳು: 
ಮತ್ತು ಕೇಂದ್ರದ | (ಯು.ಐ.ಡಿ.ಎಸ್‌.ಎಸ್‌. ಎಂ.ಟಿ ಯೋಜನೆ) ಏರುಕೊಳವೆ 
ಪಾಲೆಷ್ಟು) ಮಾರ್ಗ, ವಿತರಣಾಕೊಳವೆ ಮಾರ್ಗ, ಮೇಬ್ನಟ್ಟಿದ 

ಜಲಸಂಗ್ರಹಾಗಾರಗಳು, ಶುದ್ದೀಕರಣ ಘಟಕಗಳು ಹಾಗೂ | 
ಪೂರಕ ಕಾಮಗಾರಿಗಳ ಇದುವರೆಗಿನ ವೆಚ್ಚ! 
ರೂ.8595ಕೋಟಿಗಳು. i 
(ರಾಜ್ಯ ಸರ್ಕಾರದ ಪಾಲು - ರೂ.2200 ಕೋಟಿಗಳು ಮತ್ತು 
ಕೇ೦ದ್ರ ಸರ್ಕಾರದ ಪಾಲು- ರೂ.63.94 ಕೋಟಿಗಳು) 
ಒಟ್ಟಿ ವೆಚ್ಚ ರೂ.245.93 (ರೂ.159.98 + ರೂ.85.95) 
ಕೋಟಿಗಳು 


ಈ - ಯೋಜನೆ 
| ಅನುಷ್ಠಾನಗೊಳಿಸ 


ಲು 

: | ವಿಳಂಬವಾಗಿರುವುದ 
'1ಫೈ ಕಾರಣಗಳೇನು; 
(ವಿವರ ನೀಡುವುದು) 


ಅ) ಕೋಲಾರ, ಮಾಲೂರು ಮತ್ತು ಬಂಗಾರಪೇಟೆ 
ಪಟ್ಟಣಗಳು ಹಾಗೂ ಮಾರ್ಗ ಮಧ್ಯದ 45 ಗ್ರಾಮಗಳಿಗೆ | 
ಹಡಿಯುವ ನೀರು ಒದಗಿಸುವ ಸಲುವಾಗಿ ಯರಗೋಳು 
ಗ್ರಾಮದ ಬಳಿ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ 
ಆಣೆಕಟ್ಟು ನಿರ್ಮಿಸುವ ಯೋಜನೆಯನ್ನು ಅಂದಾಜು 
ವೆಚ್ಚ ರೂ. 160.00 ಕೋಟಿಗಳಿಗೆ ದಿನಾ೦ಕ: 22-8-2007 
ರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


ತದನಂತರ ಸದರಿ ಜಾಗದಲ್ಲಿನ ಭೂಸ್ವಾಧೀನ 
ಪ್ರಕ್ರಿಯೆಯನ್ನು ಕೋಲಾರ ಜಿಲ್ಲೆಯ ಕಂದಾಯ 


ಇಲಾಖೆಯ ಸಹಯೋಗದೊಂದಿಗೆ... 


ಪ್ರಾರಂಭಿಸಲಾಗಿರುತ್ತದೆ. ಈ ಸಂಬಂಧ ಬಂಗಾರಪೇಟೆ 
ತಾಲ್ಲೂಕಿನ ತಹಶೀಲ್ದಾರ ಅವರು ಪತ್ರ ದಿನಾಂಕ 5-2- 
2008 ರಲ್ಲಿ, ಗುರುತಿಸಲಾದ ಖಾಸಗಿ ಮತ್ತು ಸರ್ಕಾರಿ 
(ಗೋಮಾಳ) ಜಮೀನನ್ನು ಭೂಸ್ವಾಧೀನ ಪಡಿಸುವ ಬಗ್ಗೆ 
ಸಹಾಯಕ ಕಮೀಷನರ್‌, ಕೋಲಾರ ಉಪ ವಿಭಾಗ, 
ಕೋಲಾರ, ಇವರಿಗೆ ವಿವರಗಳನ್ನು ಸಲ್ಲಿಸಿರುತ್ತಾರೆ. 
ಜಿಲ್ಲಾಧಿಕಾರಿಗಳು, ಕೋಲಾರ ಜಿಲ್ಲೆ ಇವರು ಪತ್ರ ಸಂಖ್ಯೆ 
ದಿನಾಂಕ ೨72008 ರಲ್ಲಿ ಸದರಿ ಯೋಜನೆಗೆ 
ಅವಶ್ಯವಿರುವ ಪ್ರದೇಶದಲ್ಲಿ ಸರ್ಕಾರಿ ಜಮೀನಿನ ಬಗ್ಗೆ 
ಹಾಗೂ ಖಾಸಗಿ ಜಮೀವಿನ ಬಗೆ ಮಾತ್ರ ತಿಳಿಸಿ ಅವಶ್ಯ 
ಭೂಸ್ಕಾಧೀನ ಶುಲ್ಕವನ್ನು ಭರಿಸಲು ಸೂಜಿಸಲಾಗಿರುತದೆ. 


ಇದರ ಅನುಸಾರ ಭೂಸ್ಮಾಧೀನ ಪುಕ್ತಿಯೆಯಯನ್ನು 
ಮುಂದುವರಿಸಲಾಗಿರುತ್ತದೆ. ಆದರೆ ದಿವಾ೦ಕ 11.6.2010 
ರಂದು ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಇವರ 
ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಂಬಂಧಿಸಿದ ಅರಣ್ಯ 
ಪ್ರದೇಶದ ಭೂಸ್ಥಾಧೀನದ ಬಗ್ಗೆ ಪ್ರತ್ಯೇಕ 
ಪ್ರಸ್ತಾವನೆಯನ್ನು ಕೂಡಲೇ ಸಲ್ಲಿಸಲು ಮಂಡಳಿಯ 
ಅಧಿಕಾರಿಗಳಿಗೆ ಸೂಚಿಸಿರುತ್ತಾರೆ, ಈ ಹಿನ್ನೆಲೆಯಲ್ಲಿ 
ಮಂಡಳಿಯು ಅರಣ್ಯ ಇಲಾಖೆಗೆ ಸಂಬಂಧಿಸಿದ 153.15 
ಎಕರೆ ಜಮೀನನ್ನು ಸ್ವಾಧೀನ ಪಡಿಸಿಕೊಳ್ಳಲು ಕೇಂದ್ರ 
ಫರಿಸರ ಮತ್ತು ಅರಣ್ಯ ಇಲಾಖೆಯೊಂದಿಗೆ ವ್ಯವಹರಿಸಲು 
ಕ್ರಮ ಕೈಗೊಳ್ಳಲಾಯಿತು. ಈ ಹಿನ್ನೆಲೆಯಲ್ಲಿ ಕೇಂದ್ರ 
ಪರಿಸರ ಮತ್ತು ಅರಣ್ಯ ಇಲಾಖೆಗೆ ಅರಣ್ಯ ಪ್ರದೇಶದ 
ಭೂಸ್ಥಾಧೀವ ಪ್ರಸ್ತಾವನೆಯನ್ನು ನಿಯಮಾನುಸಾರ | , 
ಸಲ್ಲಿಸಿ ಹಲವು ಹಂತಗಳಲ್ಲಿ ಅನುಮತಿ ಪಡೆಯಲಾಗಿದ್ದು, |. ' 


ಬನಾಂಕ 21.3.2013 ರಲ್ಲಿ ಹಸ್ತಾಂತರಿಸಲಾಗಿರುತ್ತದೆ. 


ಈ ಯೋಜನೆಗೆ ಅವಶ್ಯವಿರುವ ಒಟ್ಟು 375.337 ಎಕರೆ 
ಜಮೀನು ಭೂಸ್ವಾಧೀನ ಒಳಗೊಂಡಿದ್ದು ಈ 
1 ಜಮೀನುಗಳನ್ನು ಭೂಸ್ಥಾಧೀನಗೊಳಿಸುವ ಸಂಬಂಧ, 
ವಿಶೇಷವಾಗಿ ಅರಣ್ಯ ಇಲಾಖೆಯ ಜಮೀನನ್ನು 
ಪಡೆಯುವಲ್ಲಿ ರಾಜ್ಯದ ಅರಣ್ಯ ಇಲಾಖೆ ಮತ್ತು ಭಾರತ 
ಸರ್ಕಾರದ ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆಯಿಂದ 
ಸಹಮತಿ ಪಡೆಯುವಲ್ಲಿ ಸಾಕಷ್ಟು ಸಮಯ 
| ವಿನಿಯೋಗವಾಗಿರುತ್ತದೆ. ಈ ಅಂಶವು ಯೋಜನೆಯ 2 
ವರ್ಷ 4 ತಿಂಗಳ ಅವಧಿ ವಿಳಂಬಕ್ಕೆ ಕಾರಣವಾಗಿರುತದೆ. 
| ಈ- ಕಾರಣದಿಂದ “ಯೋಜನೆಯ-ಬಿವಿಧ ಘಟಕಗಳನ್ನು 
ನಿರ್ಮಿಸುವಲ್ಲಿ ವಿಳಂಬವಾಗಿರುತ್ತದೆ. 


500 ಎಮ್‌ಸಿ.ಎಫ್‌.ಟಿ ಸಾಮರ್ಥ್ಯದ ಅಣೆಕಟ್ಟು, ಪಂಪು 
ಮನೆ, AಿಂpಂacಗಿR೦೩d ಇತ್ಯಾದಿ, 10 ಕಿ.ಮೀ. ್ಬS ಕೊಳವೆ 
ಮಾರ್ಗ ಹಾಗೂ ಸಂಬಂಧಿತ ಕಾಮಗಾರಿಗಳನ್ನು ಮೆ] 
Ramky Infrastructure Ltd, Hyderabad, ಇವರಿಗೆ ಕರಾರು 
ಒಪ್ಪಂದ ಸಂಖ್ಯೆ 09/2010-11, ದಿನಾ೦ಕ 30.11.2010 ರ 
ಅನ್ವಯ ವಹಿಸಲಾಗಿರುತ್ತದೆ. 


ವಿಳಂಬಕ್ಕೆ ಕಾರಣಗಳು ಈ ಕೆಳಗಿನಂತಿದೆ. 


|. ಈ ಯೋಜನೆಯ ಅನುಷ್ಠಾನಕ್ಕೆ ಓಟ್ಟು 375 ಎಕರೆ 37 
ಗುಂಟೆ ಜಮೀನಿನ ಅವಶ್ಯಕತೆ ಇರುತದೆ. ವಿವರ ಈ 
ಕೆಳಗಿನಂತಿದೆ: 


"| ಖಾಸಗಿ ಜಮೀನು 127.10 ಎಕರೆ 
ಅರಣ್ಯ ಭೂಮಿ 153.15 ಎಕರೆ 
ಸರ್ಕಾರಿ ಗೋಮಾಳ ಜಮೀನು |95.12 ಎಕರೆ 
ಒಟ್ಟಿ ಜಮೀನು 375.37 ಎಕರೆ 


ಭೂಸ್ವಾಧೀನಕ್ಕೆ ಒಟ್ಟಿ ರೂ.21.70 ಕೋಟಿ 
ಪಾವತಿಸಲಾಗಿದ್ದು, 'ಅದರಲ್ಲಿ ಅರಣ್ಯ ಭೂಮಿಯ 
ಭೂಸ್ಕಾಧೀನಕ್ಕೆ ರೊ.1503 "- ಕೋಟಿಗಳು ಹಾಗೂ 
ಸರ್ಕಾರಿ ಮತ್ತು ಖಾಸಗಿ ಜಮೀನಿಗೆ ರೂ.6.67 
ಕೋಟಿಗಳನ್ನು ಪಾವತಿಸಲಾಗಿರುತ್ತದೆ. 

i. ಸದರಿ ಘಟಕಗಳನ್ನು ಸ್ಮಾಪಿಸುವ ಸ್ಥಳವು 
ಹೊರವಲಯ ಪ್ರದೇಶದಲ್ಲಿದ್ದರಿಂದ, ಮೊದಲು 
ಸರ್ಕಾರದ ಜಮೀೀನು ಎಂದು ಗುರುತಿಸಲಾಗಿ 
ತದನಂತರ ಅದು ಗೀ. 2010 ರಲ್ಲಿ ಅರಣ್ಯ 
ಪ್ರದೇಶವೆಂದು ಗುರುತಿಸಲಾಯಿತು. 


ಸದರಿ ಸ್ಥಳವು ಅರಣ್ಯ ಪ್ರದೇಶವಾದ್ದರಿಂದ, ಕೇಂದ್ರ 
ಪರಿಸರ ಮತ್ತು ಅರಣ್ಯ ಇಲಾಖೆಯಿಂದ ಹಲವು. 
ಹಂತಗಳಲ್ಲಿ ಅನುಮತಿ ಪಡೆಯಲು ಅವಶ್ಯಕತೆ 
ಇದ್ದು March 2013 ರಲ್ಲಿ 
ಹಸ್ತಾಂತರಿಸಲಾಗಿರುತ್ತದೆ. ಈ ಕಾರಣ 2 ವರ್ಷ 4 
ತಿಂಗಳು ವಿಳ೦ಬವಾಗಿರುತ್ತದೆ. 


i, ಆದರೆ ಅಣೆಕಟ್ಟು, ಪಂಪು ಮನೆ, Approach Rಂad, 


ಇತ್ಯಾದಿ ಘಟಕಗಳನ್ನು ವಿರ್ನಿಸಲು ಅರಣ್ಯ 
ಇಲಾಖೆಯು 21320133 ರಂದು ಸ್ಥಳವನ್ನು 


ಹಸ್ತಾಂತರಿಸಿದ್ದರಿಂದ ಸದರಿ 'ಘುಟಿಕಗಳ 
ನಿರ್ಮಾಣದಲ್ಲಿ ವಿಳ೦ಬವಾಗಿರುತ್ತದೆ. 


iii. ಸದರಿ ಘಟಕಗಳನ್ನು ನಿರ್ಮಿಸುವ ಸ್ಥಳವು ಅರಣ್ಯ 


ಪ್ರದೇಶವಾಗಿದರಿಂದ,. ಅಲ್ಲಿ ಮೂಲ" ಸೌಕರ್ಯದ |: - 


ಅಭಾವವಿದ್ದುದರಿಂದ ಕಾರ್ಮಿಕರು ಪದೇ ಪದೇ 
ಬಿಟ್ಟು ಹೋಗುತಿದ್ದರು. - ಇದರಿಂದಾಗಿ 
ಕಾಮಗಾರಿಯನ್ನು ಪುನಃ ಪ್ರಾರಂಭಿಸಲು ಸಾಕಷ್ಟು 
ಕಾಲಾವಕಾಶ ಬೇಣಾಗಿದ್ದದರಿಂದ 
ವಿಳಂಬವಾಗಿರುತ್ತದೆ. 


೪. ಮುಂದುವರಿದಂತೆ, ಸದರಿ ಕಾಮಗಾರಿಗಳ 


ನಿರ್ಮಾಣಕೆ Blasting of hard rock ಅವಶ್ಯವಿದ್ದು 
ಅದನ್ನು ಕೈಗೊಳ್ಳಲು 2014 ರಲ್ಲಿ ಲೋಕ ಸಭೆ 
ಚುನಾವಣೆ ಮಾದರಿ ವೀತಿ ಸಂಹಿತೆ ಜಾರಿಯಲ್ಲಿ 
ಇದ್ದರಿಂದ 8॥tiಗ್ರ ಪರವಾನಿಗೆ ನೀಡುವಲ್ಲಿ ಹಾಗೂ 
Explosives ಸಾಗಿಸುವಲ್ಲಿ ವಿಳಂಬವಾಗಿರುತದೆ. 


. ದಿನಾಂಕ 30.10.2014 ರಿ೦ದ 21.5.2015 ವರೆಗೆ 33 


Grade Cement ಅಭಾವವಿದ್ದರಿಂದ ಘಟಕಗಳ 
ನಿರ್ಮಾಣದಲ್ಲಿ ವಿಳ೦ಬವಾಗಿರುತ್ತದೆ. 


vi. ಗುತ್ತಿಗೆದಾರರಿಂದ ವಿವಧ ಹಂತಗಳಲ್ಲಿ ಆದ 


ವಿಳಂಬಕ್ಕೆ ದಂಡವನ್ನುವಿಧಿಸಲಾಗಿರುತ್ತ ದೆ. 


vii. ದಿನಾ೦ಕ 14-10-2014 ರಂದು ಮಾನ್ಯ ನಗರಾಭಿವೃದ್ದಿ' 


ಸಚಿವರು, ಉದ್ದೇಶಿತ ಆಣೆಕಟ್ಟು ಕಾಮಗಾರಿಯ ಪ್ರಗತಿ 
ಪರಿವೀತ್ಮಣೆ ವೇಳೆ ನೀರಿನ ಲಭ್ಯತೆಯನ್ನು ಮರು 
ಪರಿಶೀಲಿಸುವಂತೆ. ಆದೇಶ - ನೀಡಿದ್ದರು.. ಇದರ 
ಅನುಸಾರ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿ ರಚನೆ 
ಮಾಡಿ ॥ndian ‘Institute of Science, Bangalore 
ಅವರಿಗೆ ವರದಿ ನೀಡಲು ಕೋರಲಾಯಿತು. ಗdian 
Institute of Science, Bangalore ಅವರು ನೀರಿನ 


' ಲಭ್ಯತೆಯ ಬಗ್ಗೆ August 2017 ರಲ್ಲಿ ವರದಿ ನೀಡಿದ 


ನಂತರ. ಆಣೆಕಟ್ಟು ಕಾಮಗಾರಿಗಳನ್ನು 
ಮುಂದುವರಿಸಲಾಯಿತು. 


i: NIRM (National Institute of Rock Mechanics) 
ರವರು ೦೮೦ೀ 2017 ರಲ್ಲಿ ಆಣೆಕಟ್ಟು 

: ನಿರ್ಮಿಸುವ ಪ್ರದೇಶವನ್ನು ಕೂಲಂಕುಶವಾಗಿ 
ಪರಿಶೀಲಿಸಿದ್ದು, ಆ ಸ್ಥಳದಲ್ಲಿ ಟಗavourable weak 
strata - (loose strata dykes, mica etc) 
ಇರುವುದನ್ನು ಗುರುತಿಸಿ ಅಣೆಕಟ್ಟಿನ ಸ್ಮಿರತೆಗಾಗಿ 
ಹಾಗೂ ಸುರಕ್ತತೆಗಾಗಿ ಸೂಕ್ತ treatment, grouting 
ಹಾಗೂ ಇತರೆ ಶಿಫಾರಸ್ಸುಗಳನ್ನು ನೀಡಿರುತ್ತಾರೆ. 
ಸದರಿ ' ಶಿಫಾರಸ್ಸುಗಳು ಹೆಚ್ಚುವರಿ 
ಕಾಮಗಾರಿಗಳಾದ್ಮರಿಂದ ಅವುಗಳನ್ನು 


T- ” ಕಾರ್ಯಗತಗೊಳಿಸುವಲ್ಲಿ ವಿಳಂಬವಾಗಿರುತ್ತೆದೆ.' 


ii. ಇದರೊಂದಿಗೆ ಭಾರತದಲ್ಲಿ ನಂಟ 2020 ರಿಂದ 

" €O್ಭVD 19 ಸಾಂಕ್ರಾಮಿಕ ಹರಡುತ್ತಿದ್ದ ಕಾರಣ, 
ಸರ್ಕಾರವು LOCKDOWN ಆಗಾಗ್ಗೆ 
ಜಾರಿಗೊಳಿಸುತ್ತಿದ್ದರಿ೦ದ, ಯೋಜನೆಯ 
ಕಾಮಗಾರಿಗಳಲ್ಲಿ ವಿಳಂಬವಾಗಿರುತ್ತದೆ. 

iii. ಸದರಿ ಅಣೆಕಟ್ಟು, ಜಾಕ್‌ವೆಲ್‌ ಮತ್ತು 
ಕಾಮಸಮುದ್ರದವರೆಗು ಏರುಕೊಳವೆ.:ಮಾರ್ಗ 9.15 
ಕಿ.ಮೀ ಹಾಗೂ ಪೂರಕ ಕಾಮಗಾರಿಗಳು ದಿನಾಂಕ: 30- 
09-2020 ರಂದು ಪೂರ್ಣಗೊಂಡಿದ್ದು. ಪ್ರಸ್ಲುತ 375 
ಎಂ.ಸಿ.ಎಫ್‌.ಟಿ ನೀರು ಶೇಖರಣೆಯಾಗಿರುತ್ತದೆ. 


ಆ) ಎರಡನೇ ಹಂತದ ಕಾಮಗಾರಿಗಳು 
(ಯು.ಐ.ಡಿ.ಎಸ್‌.ಎಸ್‌. ಎಂ.ಟಿ. ಯೋಜನೆ) : 

ಈ ಯೋಜನೆಯಡಿ ಖರ ಏರು ಕೊಳವೆ ಮಾರ್ಗ, 
ಬಂಗಾರಪೇಟೆ ಪಟ್ಟಣದಲ್ಲಿ 13 MLD ಜಲ ಶುದ್ದೀಕರಣ 
ಘಟಕ,..-: ಕೋಲಾರ. ನಗರದಲ್ಲಿ . 2942 Mb we]. 
ಶುಧ್ಲೀಕರಣ ಘಟಕ, ಕೋಲಾರ, ಮಾಲೂರು ಮತ್ತು 
ಬಂಗಾರಷೇಟೆ ನಗರಗಳಲ್ಲಿ ಮೇಬ್ಮಟ್ಟಿದ 
ಜಲಸಂಗ್ರಹಾರಗಳು ಮತ್ತು ಬತರಣಾ ಜಾಲ 
ಅಳವಡಿಸುವ ಕಾಮಗಾರಿಯನ್ನು ಉದ್ದೇಶಿಸಲಾಗಿರುತ್ತದೆ. 
ಸದರಿ ಯೋಜನೆಯು ಕೇಂದ್ರ ಸರ್ಕಾರ ಪುರಸ್ಕೃತ |. 
ಯೋಜನೆಯಾಗಿದ್ದು, ಇದಕೆ 16620077 ರಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ತದನಂತರ 
ದಿನಾ೦ಕ 10.11.2008 ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿ 
ಮೆ|| Engineering Projects (India) Limited Hyderabad 
ಇವರಿಗೆ ಗುತ್ತಿಗೆ ಸಂಖ್ಯೆ 07/08-09, ದಿನಾ೦ಕ 19.1.2009 
ರಲ್ಲಿ ವಹಿ ಸಲಾಗಿರುತ್ತದೆ. 


ಸದರಿ ಗುತ್ತಿಗೆಯಲ್ಲಿ ವಿಳಂಬಕ್ಕೆ "ಕಾರಣಗಳು ಈ 
ಕೆಳಗಿನಂತಿರುತವೆ: 


Vi. 


vi 


ಬಂಗಾರಪೇಟೆಯಲ್ಲಿ 13 ಜಂ ಸಾಮರ್ಥ್ಯದ ಜಲ 
ಶುದ್ದೀಕರಣ ಘಟಕದ ನಿರ್ಮಾಣಕೆ ಅವಶ್ಯವಿರುವ 
ಜಮೀನನ್ನು ಸಿ 2015 ರಲ್ಲಿ ಹಸ್ತಾಂ೦ತರಿಸಿದ್ದರಿ೦ದ, 
ಹಾಗೂ ಕೋಲಾರ ನಗರದಲ್ಲಿ 4 ಮೇಲ್ಕಟ್ಟಿ 
ಜಲಸಂಗ್ರಹಾಗಾರಗಳನ್ನು ನಿರ್ನಿಸಲು ಅಗತ್ಯವಿದ್ದ 
ಜಮೀನನ್ನು ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಗಳಿಂದ 
june 2019 ರಲ್ಲಿ ಹಸ್ತಾಂತರಿಸಿದ್ದರಿಂದ ಮೆ॥| 
Engineering Projects (India) Limited Hyderabad 
ಗುತಿಗೆದಾರರು ಸದರಿ ಕಾಮಗಾರಿಗಳನ್ನು 


“ನಿರ್ವಹಿಸಲು ವಿರಾಕರಿಸಿರುತ್ತಾದೆ. 
ii. ಗುತ್ತಿಗೆದಾರರಿಂದ ವಿಳ೦ಂಬವಾಗಿರುವ ಅವಧಿಗೆ 


ದಂಡವನ್ನು ವಿಧಿಸಲಾಗಿರುತ್ತದೆ. - 


ii. ಈ ಕಾರಣದಿಂದ ಮೆ Engineering Projects (India) 


Limited Hyderabad ಅವರ ಗುತ್ತಿಗೆಯಿಂದ ಸದರಿ 
ಕಾಮಗಾರಿಗಳನ್ನು October 2018 ರಲ್ಲಿ 
ಹಿಂಪಡೆಯಲಬಾಗಿರುತದೆ. 

ಬಂಗಾರಪೇಟೆಯಲ್ಲಿ 13 MLD ಸಾಮರ್ಥ್ಯದ ಜಲ 
ಶುದ್ದೀಕರಣ ಘಟಕವನ್ನು ಬೇರೆ ಗುತಿಗೆದಾರರಿಗೆ 
ಬrch 2019 ರಲ್ಲಿ ಪಹಿಸಲಾಗಿರುತ್ತದೆ. 
ಬಂಗಾರಪೇಟೆ-ಕೋಲಾರ, ' ಬಂಗಾರಪೇಟೆ- 
ಮಾಲೂರು ನಡುವೆ ಕೊಳವೆ ಮಾರ್ಗಗಳನ್ನು 
ಅಳವಡಿಸಲು ರೈಲ್ವೆ ಇಲಾಖೆಯ ವತಿಯಿಂದ 
ಅನಮುಮತಿಯು March 2020 ರಲ್ಲಿ 
ದೊರತಿರುವುದರಿಂದ ಕಾಮಗಾರಿಯಲ್ಲಿ 


ವಿಳಂಬವಾಗಿರುತ್ತದೆ. 


ಇದರೊಂದಿಗೆ, ಭಾರತದಲ್ಲಿ ್ಥbruary 2020 ರಿಂದ 
cಂ೪ುಂ 19 ಸಾಂಕ್ರಾಮಿಕ ಹರಡುತ್ತಿದ್ದ ಕಾರಣ, 
ಸರ್ಕಾರವು ಮೊದಲನೇ ಅಲೆ ಮತ್ತು ಎರಡನೇ 
ಅಲೆಯಲ್ಲಿ, LOCKDOWN ಜಾರಿಗೊಳಿಸಿದ್ದರಿಂದ, 
ಯೋಜನೆಯ... | ಕಾಮಗಾರಿಗಳಲ್ಲಿ 
ವಿಳ೦ಂಬವಾಗಿರುತ್ತದೆ SN 


ಕೋಲಾರ ನಗರದಲ್ಲಿನ ಉಳಿದ 4 ಮೇಲ್ಮಟ್ಟದ 


ಜಲಸಂಗ್ರಹಾರಗಳ ನಿರ್ಮಾಣಕ್ಕೆ ತಗುಲುವ ವೆಚ್ಚವು 
ಮೂಲ ಯೋಜನಾ ಅಂದಾಜು ಪಟ್ಟಿಯಲ್ಲಿನ 
ಮೊತ್ತಕ್ಕಿಂತ ಹೆಚ್ಚು ಆಗುವುದರಿಂದ, ಸರ್ಕಾರದಿಂದ 
ರೂ.127.76 ಕೋಟಿಗಳಿಗೆ January 2021 ರಲ್ಲಿ 
ಅನುಮೋದನೆಯಾಗಿದ್ದು ಪರಿಷ್ಕತ ಅಂದಾಜು 


viii. ಪಟ್ಟೆಯ ಅನುಸಾರ ಟೆಂಡರ್‌ ಆಹ್ವಾನಿಸಲು ಕ್ರಮ 
ಕೈಗೊಳ್ಳಲಾಗಿದೆ. 


|ಪರಿಷ್ಕತ ಅಂದಾಜು ಪಟ್ಟೆಯ ಆರ್ಥಿಕ ಮಾದರಿಯಂತೆ 


ರೂ47184 ಕೋಟಿಗಳನ್ನು ಐ.ಇ.ಬಿ.ಆರ್‌ ಸಾಲದ 
ಮುಖಾಂತರ ಸಾಲ ಪಡೆಯಲು ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತದೆ. ಅದರಂತೆ 
ಅನುಮತಿ ದೊರೆತ ನಂತರ ಉಳಿದ ಕಾಮಗಾರಿಗಳನ್ನು 
ಫೈಗೆತ್ತಿಕೊಳ್ಳಲಾಗುವುದು. 


ಈ ಈ ವಿಳಂಬದಿಂದಾಗಿ 
ಸದರಿ ಯೋಜನೆಗೆ 
ತಗಲಿರುವ ಹೆಚ್ಚುವರಿ 
ವೆಚ್ಚ ಎಷ್ಟು 


ಯೋಜನೆಗಳಿಗೆ ಹೆಚ್ಚುವರಿ ವೆಚ್ಚದ ವಿವರ ಈ 
ಕೆಳಕಂಡಂತಿರುತ್ತದೆ. 


ರೂ.ಕೋಟಿಗಳಲ್ಲಿ, 
ಪ್ರ ಅಂದಾ | ಪರಿಷ್ಟ 
ಯೋಜನೆಯ ತಅಂದಾ!| ಹೆಚ್ಚುವ 
“| ಹೆಸರು ಜು | ಜುಮೊ [ರಿ ಮೊತ್ತ 
pale ಮೊತ್ತ, ತ 
ಮೊದಲನೇ 
1 | ಹಂತದ 160.00 |, 186.00 26.00 
.!' ಯೋಜನೆ 
ಎರಡನೇ 
2 | ಹಂತದ 79.92 127.76 47.84 
ಯೋಜನೆ 
ಒಟ್ಟು 239.92 313.76 73.84 


ಉ) ಈ ಯೋಜನೆಯನ್ನು ಐ.ಇ.ಬೀಆರ್‌ ಸಾಲ ಮಂಜೂರಾದ ನಂತರ 3 ತಿಂಗಳ 


ಯಾವ ಅವಧಿಯಲ್ಲಿ ಯೋಜನೆಯನ್ನು ಚಾಲನೆ 
ಸಮಯದೊಳಗೆ ಮಾಡಲಾಗುವುದು. 
ಲೋಕಾರ್ಪಣೆ 

ಮಾಡಲಾಗುವುದು? 


ಸ೦ಖ್ಯೆ ನಅಇ 9 ಯುಎ೦ಎಸ್‌ 2022 


ನಗರಾಬಿವೃದ್ದಿ ಸಚಿವರು 
(ಚಿಹಾಎಬಜಿಸಪರಾಜ) 


ಮೊದಲನೇ” ಹಂತದ" ಹಾಗೂ: -ಎರಡನೇ- ಹಂತದ... 


